ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲದ ಪ್ರಶ ಸ೦ಖ್ಯೆ 1298 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆಪಿ ಸಂಜುಂಡಿ ವಿಶ್ನಕರ್ಮ 
(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಚೇಕಾದ ದಿನಾಂಕ | 03.02.2021 
| ಹಿಂದುಳಿದ ವರ್ಗಗಳ ಕಲ್ದಾಣ ಸಚಿವರು 


| ಉತ್ತರಿಸುವ ಸಚಿವರು 


ಕ ಪ್ರಶ್ನೆ | ಉತ್ತರ. 
——— — | 
ಅ) | ರಾಜ್ಯದಲ್ಲಿನ ಹಿಂದುಳಿದ 2011ರ ಜನಗಣತಿಯ ಪ್ರಕಾರ ಲಭ್ಯವಿರುವ 
ವರ್ಗದವರ ಒಟ್ಟು ಜನಸಂಖ್ಯೆ ! ಮಾಹಿತಿಯು ಈ ಕಳಕಂಡಂತೆ ಇರುತದೆ. 


ಐಷ್ಟು? ಇದೇ ರೀತಿ ಪರಿಶಿಷ್ಟ ಜಾರಿ 


ಹಾಗೂ ಪರಿಶಿಷ್ಟ ಪಂಗಡದವರ 


21ನೇ ಸಾಲಿನ ರಾಜ್ಯದಲ್ಲಿನ 
ಒಟ್ಟಾರೆ ಆಯಪವ್ಯಯದ 
ಕಾರ್ಯಕ್ರಮಗಳಿಗೆ ನಿಗಧಿ 


ಪಡಿಸಿರುವ ಅನುದಾನವೆಷ್ಟು; 


ಜನಸಂಖ್ಯೆ ಎಷ್ಟು: ಹಾಗೂ 2021- | 


ಪರಿಶಿಷ್ಠ ಜಾತಿ ಜನಸಂಖ್ಯೆ [10474992 
ಪರಿಶಿಷ್ಟ ಪಂಗಡ ಜನಸಂಖಿ | 248,987 
ಇತರೆ ಜನಸಂಖ್ಯೆ | 4,63,71,318 
ರಾಜ್ಯದ ಒಟ್ಟು ಜನಸಂಖ್ಯೆ [6,10,95,237 
2020-21ನೇ ಸಾಲಿನ ರಾಜ್ಯದಲ್ಲಿನ: ಒಟ್ಟಾರೆ 
ಆಯವ್ಯಯದ ಕಾರ್ಯಕಮಗಳಿಗೆ ನಿಗಧಿಪಡಿಸಿರುವ 
ಅನುದಾನ ರೂ.237,893/- ಕೋಟಿಗಳಾಗಿರುತದೆ. 


ಆ). | ಪರಿಶಿಷ್ಠ ಜಾತಿ/ಪರಿಶಿಷ್ಟ ಕರ್ನಾಟಿಕ ಪರಿಶಿಷ್ಟ ಜಾತಿ ಉಪ ಯೋಜನೆ! 
ಪಂಗಡದವರ ಜನಸಂಖ್ಯೆ | ಮತ್ತು ಬುಡಕಟ್ಟು ಉಪ ಯೋಜನೆ (ಹಣಕಾಸು 
ಹಿಂದುಳಿದ ವರ್ಗಗಳ | ಸಂಪನ್ಮೂಲಗಳ ಯೋಜನೆ, ಹ೦ಚಿಸೆ ಮತ್ತು ಬಳಕೆ) 
ಜನಸಂಖ್ಯೆಗಿಂತ ಕಡಿಮೆ ಇದ್ದರೂ | ಕಾಯ್ದೆ 2013 ರಣ ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ಅವರ ಅಭಿವೃದ್ಧಿಗಾಗಿ ವಿಶೇಷ |! ಪಂಗಡದವರ ಅಭಿವೃದ್ಧಿಗಾಗಿ ರಾಜ್ಯದ ಪರಿಶಿಷ್ಟ 
ಅನುದಾನ ನೀಡುವಂತೆ | ಜಾತಿ/ಪರಿಶಿಷ್ಟ ಪಂಗಡದ ಜನಸಂಖ್ಯೆಯ 
ಹಿಂದುಳಿದ ವರ್ಗದವರಿಗೆ ವಿಶೇಷ | ಅನುಪಾತದ ಪ್ರಕಾರ ವಿಶೇಷ ಅನುದಾನವನ್ನು 
ಅನುದಾನ ನೀಡದಿರಲು ನಿಗದಿಪಡಿಸಲಾಗಿರುತ್ತದೆ. , 
ಕಾರಣವೇನು? ಪ್ರಸ್ತುತ 2011ರ ಜನಗಣತಿಯನ್ನ್ವಯ ರಾಜ್ಯ 


ಬಜೆಟ್‌ನಲ್ಲಿ ಪರಿಶಿಷ್ಟ ಜಾತಿಗೆ ಶೇ17.15 ಹಾಗೂ 
ಪರಿಶಿಷ್ಠ ಪಂಗಡಕ್ಕೆ ಶೇ.6.95ರಂತೆ ಒಟ್ಟಾರೆ ಶೇ.24.10 
ರಷ್ಟು ವಿಶೇಷ ಅನುದಾನವನ್ನು ನೀಡಲಾಗಿರುತ್ತದೆ. 

ಆದರೆ ಈ ರೀತಿ ಕಾಯ್ದೆ ಇತರೆ ಜಾತಿಗಳಿಗೆ 
ಅನ್ನಯಿಸದ ಕಾರಣ ಹಿಂದುಳಿದ ವರ್ಗದ ಜನರ 
ಅಭಿವೃದ್ದಿಗಾಗಿ ವಿಶೇಷ ಅನುದಾನ ನೀಡಿರುವುದಿಲ್ಲ. 


ಸಂ೦ಖ್ಯೆ:ಹಿಂವಕ 26 ಬಿಸಿಎ 2021 


ಣೋಟ ಶ್ರೀನೆಪೌಸ ಪೂಜಾರಿ) - 
ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


